ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ಸಾರ್ವಜನಿಕ ಉದ್ದಿಮೆಗಳ ಲಾಭ ನಷ್ಟದ ಬಗ್ಗೆ 


ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 


116 (211) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳು ಯಾವುವು ; (ಆಡಳಿತ ಇಲಾಖಾವಾರು ಮಾಹಿತಿ 
ನೀಡುವುದು) 


(ಆ) ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ವ್ಯಾಖ್ಯೆಯಡಿಯಲ್ಲಿ ಬರುವ ಲಾಭ, ನಷ್ಟ ಹಾಗೂ 
ಕ್ರೂಢೀಕೃತ ನಷ್ಠ ಅ೦ದರೆ ಏನು? (ವಿವರ ನೀಡುವುದು) 


(ಇ) 2001 ರಿ೦ದ 2020 ರವರೆಗೆ ಸಾರ್ವಜನಿಕ ಉದ್ದಿಮೆಗಳು ಗಳಿಸಿದ ಲಾಭ, ನಷ್ಠ ಹಾಗೂ ಕ್ರೂಢೀಕೃತ ನಷ್ಟ 
ಎಷ್ಟು; (ಉದ್ದಿಮೆವಾರು, ವರ್ಷವಾರು, ಮಾಹಿತಿ ನೀಡುವುದು) 


(ಈ) 2001 ರಿಂದ 2020ರವರೆಗೆ ತನ್ನ ಕ್ರೂಢೀಕೃತ ನಷ್ಠ ಶೇಕಡ 30ಕ್ಕಿಂತ ಹೆಚ್ಚಿಗೆ ಲಾಭ ಗಳಿಸಿದ 
ಸಾರ್ವಜನಿಕ ಉದ್ದಿಮೆಗಳಾವುವು? (ಉದ್ದಿಮೆಗಳ ಹೆಸರು, ಲಾಭ ಗಳಿಸಿದ ವರ್ಷ ಇತ್ಯಾದಿಗಳೊಂದಿಗೆ 
ವಿವರವಾದ ಮಾಹಿತಿ ನೀಡುವುದು) 


